'ಪಿ' ವೃಂದದ ಸಿಬ್ಬಂದಿಗಳನ್ನು 'ಬಿ' ವೃಂದಕ್ಕೆ ಉನ್ನತೀಕರಿಸಿರುವ ಬಗ್ಗೆ 
ಡಾ|| ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) :- 
32 (111) ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಡಾ:ಬಿ.ಆರ್‌, ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮದಲ್ಲಿ `ಸಿ' ವೃಂದದ ಸಿಬ್ಬ ೦ದಿಗಳನ್ನು 'ಬಿ' ವೃಂದದ ಅಧಿಕಾರಿಗಳನ್ನಾಗಿ 
ಉನ್ನತೀಕರಣಗೊಳಿಸಲಾಗಿದೆಯೇ; ಈ ಉನ್ನತೀಕರಣ ಕೈಗೊಳ್ಳಲು ಕಾರಣವೇನು; (ಉನ್ನತೀಕರಣಗೊಂಡ 
ಅಧಿಕಾರಿ/ಸಿಬ್ಬಂದಿಗಳ ವಿವರ ನೀಡುವುದು) 


(ಆ) ಈ ಉನ್ನತೀಕರಣಕ್ಕೆ ಅನುಸರಿಸಲಾದ ಮಾನದಂಡಗಳೇನು; ಇದಕ್ಕೆ ಸರ್ಕಾರದಿಂದ ಅನುಮತಿ ಪಡೆಯಲಾಗಿದೆಯೇ; 
ಇದ್ದಲ್ಲಿ, ಮಾನದಂಡ ಮತ್ತು ಅನುಮತಿಯ ಪ್ರತಿಗಳನ್ನು ನೀಡುವುದು; 


(ಇ) ಉನ್ನತೀಕರಣಗೊಂಡ ಬಿ" ವೃಂದದ ಅಧಿಕಾರಿಗಳಿಗೆ ನಿಗಮದಿಂದ ನಿಗಧಿಪಡಿಸಿರುವ ವಿದ್ಯಾರ್ಹತೆ, ಷರತ್ತು ಅಥವಾ 
ನಿಬಂಧನೆಗಳೇನು; (ಪ್ರತಿ ನೀಡುವುದು) 


(ಈ) ಈ ಉನ್ನತೀಕರಣಕ್ಕೆ ನಿಗಮದ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಿಗೆ ತಿದ್ದುಪಡಿ ಮಾಡಲಾಗಿದೆಯೇ; ಇದ್ದಲ್ಲಿ, ಸಿ 
& ಆರ್‌ ನಿಯಮಗಳ ಪ್ರತಿ ನೀಡುವುದು; 


(ಉ) ಉನ್ನತೀಕರಣದಲ್ಲಿ ಜ್ಯೇಷ್ಠತೆಯನ್ನು ಪಾಲನೆ ಮಾಡಲಾಗಿದೆಯೇ; 


(ಊ) ಉನ್ನತೀಕರಣಗೊಂಡ 'ಬಿ' ವೃಂದದ ಅಧಿಕಾರಿಗಳು ನಿಗಮದ ಷರತ್ತು ಅಥವಾ ನಿಬಂಧನೆಯನ್ವಯ 
ಕಾರ್ಯನಿರ್ವಹಿಸುತ್ತಿದ್ದಾರೆಯೇ; ಇದ್ದಲ್ಲಿ, ಅಂತಹ ವಿವರ ಮತ್ತು ಇಲ್ಲದಿದ್ದಲ್ಲಿ, ಅಂತಹವರ ವಿವರ ಹಾಗೂ ಷರತ್ತು ಉಲ್ಲಂಘಿಸಿ 
ಕರ್ತವ್ಯ ನಿರ್ವಹಿಸುತ್ತಿರುವುದಕ್ಕೆ ಕಾರಣ ಸಮೇತ ವಿವರ ನೀಡುವುದು? 


